ಕರ್ನಾಟಿಕ ವಿಧಾನ ಪರಿಷತ್ತು 


ಕುಂದಗೋಳ್‌ ಗದಗ 
ಪಟ್ಟಣದಲ್ಲಿ ಕುಡಿಯುವ 
ನೀರಿನ ಸಮಸ್ಯೆ ಇರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ 


ಸದಸ್ಯರ ಹೆಸರು | ಶ್ರೀ ಸಲೀಂ ಅಹಮದ್‌ (ಸ್ಮಳೀಯ ಸಂಸ್ಥೆಗಳ ಕ್ಷೇತ) 
ಚುಕ್ಕೆ ಗುರುತಿಲ್ಪದ ಪ್ರಶ್ನೆ ಸ೦ಖ್ಯೆ 1276 
ಉತ್ತರಿಸಬೇಕಾದ ದಿನಾಂಕ 08.03.2022 
ಉತ್ತರಿಸಬೇಕಾದ ಸಜಿ:ವರು ನಗರಾಭಿವೃದ್ದಿ ಸಚಿವರು 
ಸು ಪ್ರಶ್ನೆ ಉತ್ತರ 
ಅ. |ಗದಗ, ಹಾವೇರಿ, ಹೌದು. 
ಧಾರವಾಡ ಗ್ರಾಮೀಣ 
ಜನರಿಗೆ ಮತ್ತು | ಕೆ.ಯು.ಐ.ಡಿ.ಎಫ್‌.ಸಿ ವತಿಯಿಂದ ಏಷಿಯನ್‌ ಅಭಿವೃದ್ದಿ 


ಬ್ಯಾಂಕ್‌ ನೆರವಿನ ಉತ್ತರ ಕರ್ನಾಟಕ ನಗರ ವಲಯ 
ಬಂಡವಾಳ ಹೂಡಿಕಾ ಕಾರ್ಯಕ್ರಮ (ಎನ್‌ಕೆಯುಎಸ್‌ಐಪಿ) 
ದಡಿ ಗದಗ ನಗರಕ್ಕೆ ತುಂಗಭದ್ರಾ ಸದಿ ಹಮ್ಮಿಗಿ ಬ್ಯಾರೇಜ್‌ 
ವಿಂದ ಪ್ರತಿದಿನ 35 ರಿಂದ 38 ಎಂ.ಎಲ್‌ ಸಗಟು ನೀರನ್ನು 
ಪಂಪು ಮಾಡಿ ಶುದ್ಧೀಕರಿಸಿ ನೀರು ಸರಬರಾಜು 
ಮಾಡಲಾಗುತ್ತಿದೆ. 


ಆ. |ಹಾಗಿದಲ್ಲಿ ಗ್ರಾಮೀಣ 
ಭಾಗದ ಜನರಿಗೆ ಶುದ್ಧ 
ಕುಡಿಯುವ ನೀರಿನ 
ಸೌಲಭ್ಯ ಕಲ್ಪಿಸಲು 
ಸರ್ಕಾರ ಕೈಗೊಂಡಿರುವ 
ಕ್ರಮಗಳೇನು? (ವಿವರ 
ನೀಡುವುದು) 


ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ 
ವತಿಯಿಂದ ಕೈಗೊಂಡಿರುವ ಕ್ರಮ: 

ಗದಗ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಜನವಸತಿಗಳಿಗೆ 2018 
ರಿಂದ 2 ಸಮಗ್ರ ಡಿ.ಬಿ.ಓ.ಟಿ ಬಹುಗ್ರಾಮ ಕುಡಿಯುವ ನೀರು 
ಸರಬರಾಜು ಯೋಜನೆಗಳ ಮೂಲಕ ಕುಡಿಯುವ ನೀರನ್ನು 
ಒದಗಿಸಲಾಗುತ್ತಿದೆ. 


ಹಾವೇರಿ ಜಿಲ್ಲೆಯಲ್ಲಿ ಹಾಲಿಯಿರುವ ಯೋಜನೆಗಳಿಂದ 
ಒಟ್ಟು 237 ಜನವಸತಿಗಳಿಗೆ ಶುದ್ಧ ಕುಡಿಯುವ ನೀರಿನ 
ಸೌಲಭ್ಯವನ್ನು ಒದಗಿಸಲಾಗುತಿದೆ, ಉಳಿದ 493 ಗ್ರಾಮೀಣ 
ಜನವಸತಿಗಳಲ್ಲಿ ಸುಸ್ಲಿರ ಜಲಮೂಲಗಳು ಲಭ್ಯವಿಲ್ಲದೇ 
ಇರುವುದರಿಂದ, ಶಾಶ್ವತ ಕುಡಿಯುವ ನೀರಿನ ಪರಿಹಾರಕ್ಕಾಗಿ 
ಮೇಲ್ಮೈ ಜಲಮೂಲಗಳಿಂದ 3 ಹೊಸ ಬಹುಗ್ರಾಮ 
ಕುಡಿಯುವ ವೀರು ಸರಬರಾಜು ಯೋಜನೆಗಳನ್ನು ಜೆ.ಜೆ.ಎಂ 
ಯೋಜನೆಯಡಿ ರೂಪಿಸಲಾಗಿದೆ. ಈ ಪೈಕಿ 2 ಯೋಜನೆಗಳು 
ಟೆಂಡರ್‌ ಪ್ರಕ್ರಿಯೆಯಲ್ಲಿದ್ದು, ಟೆಂಡರ್‌ ಅಂತಿಮಗೊಳಿಸಿ 
ಯೋಜನೆಯನ್ನು ಪ್ರಾರಂಭಿಸಲಾಗುವುದು. ಇನಸುಳಿದ 1 
ಯೋಜನೆಯ ರP5್ಣR ತಯಾರಿಕೆ ಹಂತದಲ್ಲಿದ್ದು ಟೆಂಡರ್‌ 
ಮೂಲಕ ಗುತ್ತಿಗೆ ವಹಿಸಿ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗುವುದು. 


ಧಾರವಾಡ ಜಿಲ್ಲೆಯ ಎಲ್ಲಾ ಗ್ರಾಮೀಣ ಭಾಗದ 388 
ಜನವಸತಿಗಳಿಗೆ ಶುದ್ದ ಕುಡಿಯುವ ನೀರಿನ ಸಮಸ್ಯೆ 
ವೀಗಿಸಲು ಜೆ.ಜಿ.ಎಂ ಯೋಜನೆಯಡಿ ಸಮಗ್ರ ಬಹುಗ್ರಾಮ 
ಕುಡಿಯುವ ವೀರು ಸರಬರಾಜು ಯೋಜನೆಯನ್ನು 
ರೂಪಿಸಿದ್ದು ಪುಸುತ ಟೆಂಡರ್‌ ಪ್ರಕ್ರಿಯೆಯಲ್ಲಿಯ್ದ. 
ಟೆಂಡರ್‌ ಅಂತಿಮಗೊಳಿಸಿ ಯೋಜನೆಯನ್ನು 
ಪ್ರಾರಂಭಿಸಲಾಗುವುದು. 


ಸಂಖ್ಯೆ: ನಅಇ 44 ಯುಎಂ೦ಎಸ್‌ 2022 


.ಏ. ಬಸವರಾಜ) 
ನಗರಾಭಿವೃದ್ದಿ ಸಚಿವರು 
ಬ) 


(ಬಿ 


ಭನಾಧವೃದ್ಧಿ ಸಜೆವರು 


